ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ 
ಸದಸ್ಯರ ಹೆಸರು : 
- ಉತ್ತರಿಸುವವರು 


- ಉತ್ತರಿಸಬೇಕಾದ ದಿನಾಂಕ 


ಕರ್ನಾಟಕ ವಿಧಾನ ಪರಿಷತ್ತು 


1844 


ಮಾನ್ಯ 


ಶ್ರೀ ಪಿ.ಆರ್‌. ರಮೇಶ್‌ (ನಾಮನಿರ್ದೇಶನ ಹೊಂದಿದವರು) 


ಗಣಿ ಮತ್ತು ಭೂ ವಿಜ್ಞಾನ, ಮಹಿಳಾ ಮತ್ತು ಮಕ್ಕಳ 


ಅಭಿವೃದ್ಧಿ ಹಾಗೂ “ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ 
ಸಬಲೀಕರಣ ಸಚಿವರು 


15-03-2022 
| r 7] 
ಕ್ರ | 
.|.ಸಂ ಪಶ್ನೆ ಉತ್ತರ 
ತಪಾ ಸಮಗ್ರ "ಭವ್ಯ ಸಷಗಳ'ನಂಗನವಾಡ  ಕಾಂದಗಳಗೆ ಗುಣಮಟ್ಟದ ಆಹಾರ 
(ಐಸಿಡಿಎಸ್‌) ಯೋಜನೆಯಡಿ ಮಕ್ಕಳು, ಪದಾರ್ಥಗಳನ್ನು ಸರಬರಾಜು ಮಾಡುವ . ಸಂಬಂಧ 
ಗರ್ಭಿಣಿಯರು, ಹಾಲುಣಿಸುವ ತಾಯಂದಿರಿಗೆ | ಆಹಾರ ಸಾಮಗ್ರಿಗಳು ಸರಬರಾಜಾದ ಸಂತರ 
ಕಳಪೆ ಗುಣಮಟ್ಟದ ಆಹಾರ ಪದಾರ್ಥಗಳನ್ನು ಬಾಲವಿಕಾಸ ಸಮಿತಿ, ಇಲಾಖೆಯ ಮೇಲ್ವಿಚಾರಕಿಯರು, 
ಪೂರೈಸುತ್ತಿರುವುದು ಸರ್ಕಾರದ ಗಮನಕ್ಕೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು, ಜಿಲ್ಲಾ 
| ಬಂದಿಡೆಯೇ; (ವಿವರಗಳನ್ನು ನೀಡುವುದು). | ನಿರೂಪಣಾಧಿಕಾರಿಗಳು ಹಾಗೂ ಜಿಲ್ಲಾ ಉಪ 


ನಿರ್ದೇಶಕರು ಇವರುಗಳು. ಅಂಗನವಾಡಿ ಕೇಂದ್ರಗಳಿಗೆ 
ಭೇಟಿ . ನೀಡಿ .ಪರಿಶೀಲಿಸುತ್ತಿದ್ದಾರೆ. ' ಬಾಲವಿಕಾಸ 
ಸಮಿತಿಯ ಸದಸ್ಯರು ಫಲಾನುಭವಿಗಳ ಮನೆಗಳಿಗೆ 

ಭೇಟ ನೀಡಿ ಪೂರಕ ಪೌಷ್ಠಿಕ ಆಹಾರ ತಲುಪಿರುವ 
ಬಗ್ಗೆ ಖಚಿತಪಡಿಸಿಕೊಳ್ಳುತ್ತಿದ್ದಾರೆ. ಪೂರಕ ' ಪೌಷ್ಟಿಕ 
ಆಹಾರವನ್ನು ಫಲಾನುಭವಿಗಳಿಗೆ ವಿತರಿಸುವ ಮುನ್ನ 
ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಗೋದಾಮಿನಿಂದ 


ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ "ಇಲಾಖೆಯ 
ICEFSSAD "ಹ್ರಯೋಗಾಲಯಗಳಲಿ್ಲಿ ರಾಸಾಯನಿಕ 
ವಿಶ್ಲೇಷ ಣೆಗೆ ಒಳಪಡಿಸಿ ವರದಿಯನ್ನು ಪಡೆದು, 


ಗುಣಿಮಟ್ಟವನ್ನು ಖಚಿತ ಮಡಸಿಕೊಳ್ಳಲಾಗುತಿೆ 


ಕಳಪೆ ಗುಣಮಟ್ಟದಿಂದ ಕೂಡಿರುವ ಆಹಾರ 
ಪದಾರ್ಥಗಳ. ಸರಬರಾಜು ಮಾಡಿರುವ 
ಎಂ.ಎಸ್‌.ಪಿ.ಟಿ.ಸ್ಲಿ ಗಳ ಮಾಹಿತಿಯು ಬಂದಿದ್ದು, 


ಅಂತಹ ಎಂ.ಎಸ್‌.ಪಿ.ಟಿ.ಸಿ ಗಳಿಗೆ ಕಾರಣ ಕೇಳುವ 


.| ನೋಟಿಸ್‌ನ್ನು ನೀಡಿ, ಉಪ ನಿರ್ದೇಶಕರಿಂದ ವರದಿ 


ಪಡೆಯಲಾಗಿದೆ. ಇಂತಹ ಎಂ.ಎಸ್‌.ಪಿ.ಟಿ.ಸಿ. 
ಆಹಾರ ಪಬಾರ್ಥಗಳನ್ನು 
ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. 


ಗಳಿಂದ 
ಪಡೆಯದಂತೆ 


ಪ್ರಸ್ತುತ ಕಲವು `ಎಂಎಸ್‌ಪ.ಟಿಸಿ ಗಳು ಸತ್ತಮ 
ಗುಣಿಮಟ್ಟದ ಆಹಾರ ಪದಾರ್ಥಗಳನ್ನು ನೀಡಲು ಕ್ರಮ 
ವಹಿಸಿರುವುದಾಗಿ ತಿಳಿಸಿದ್ದು, ಅಂತಹ ಎಂ.ಎಸ್‌.ಪಿ.ಟಿ.ಸಿ. 


- ಗಳನ್ನು ಭೇಟ ಮಾಡಿ ಜಿಲ್ಲಾಧಿಕಾರಿಗಳು ಶಿಫಾರಸ್ಸು 


ಮಾಡಿದ ಪ್ರಕರಣಗಳಲ್ಲಿ ಪುನಃ ಆಹಾರ ಸರಬರಾಜು 


ಆ) 


-| ರಾಜ್ಯದ ಅಂಗನವಾಡಿಗಳಲ್ಲಿ ಕಳಪೆ ಆಹಾರ 


ಪದಾರ್ಥಗಳ ಪೂರೈಕೆ ಕುರಿತು ಸರ್ಕಾರಕ್ಕೆ 


ಕಳೆದ 5 ವರ್ಷಗಳಲ್ಲಿ ಯಾವುದಾದರೂ 


"| ದೂರುಗಳು ಬಂದಿವೆಯೇ; ' ಬಂದಿದ್ಳಲ್ಲಿ, 
ಸರ್ಕಾರದ .. ಕ್ರಮವೇನು; (ವಿವರಗಳನ್ನು 


ನೀಡುವುದು).” 


ii ಅನುಮತಿಸಿದೆ. 


ರಾಜ್ಯದ ಅಂಗನವಾಡಿಗಳಲ್ಲಿ ಕಳಪೆ ಆಹಾರ 
ಪದಾರ್ಥಗಳ ಪೂರೈಕೆ ಕುರಿತು ಜಿಲ್ಲೆಗಳಿಂದ 
ಸ್ವೀಕೃತವಾದ ವರದಿಯಂತೆ ಬೀದರ್‌ ಮತ್ತು 


ತುಮಕೂರು. ಜಿಲ್ಲೆಯಿಂದ ತಲಾ ಬಂದು ದೂರು 
ಸ್ಟೀಕೃತವಾಗಿರುತ್ತದೆ. 


ಬೀದರ್‌ ಜಿಲ್ಲೆಯಲ್ಲಿ 'ಸ್ಟೀಕೃತವಾದ ದೂರನ್ನು 


"| ಪರಿಶೀಲಿಸಲಾಗಿದ್ದು, ಆಹಾರ ವಿಶ್ಲೇಷಣಾ ವರದಿಯಂತೆ 


ಕಳಪೆ ಮಟ್ಟದ ಆಹಾರ ಪದಾರ್ಥಗಳ ಪೂರೈಕೆ ಕಂಡು 


ಬಂದಿರುವುದಿಲ್ಲ. 
ತುಮಕೂರು ಜಿಲ್ಲೆಯಲ್ಲಿ ತುರುವೇಕಿರೆ ಮತ್ತು 
ಕುಣಿಗಲ್‌ ಎಂ.ಎಸ್‌.ಪಿಟಿ.ಸಿ, ಗಳಲ್ಲಿ ಅಕ್ಕಿಯನ್ನು 


ಪರಿಶೀಲಿಸಲಾಗಿ, ಕೆಲವು ಚೀಲಗಳಲ್ಲಿ ಕಪ್ಪು ಹುಳುಗಳು 
ಕಂಡು ಬಂದಿದ್ದು, ಕೂಡಲೇ ಅವುಗಳನ್ನು 
ಸ್ವಚ್ಛಗೊಳಿಸಲಾಗಿದೆ. ಉತ್ತಮ ಗುಣಮಟ್ಟದ ಆಹಾರ 


ಇ) 


ರಾಜ್ಯದೆ ಅಂಗನವಾಡಿಗಳಲ್ಲಿ `ಳಪ | 
ಪದಾರ್ಥಗಳ ಪೂರೈಕೆ ಕುರಿತು ಸರ್ಕಾರಕ್ಕೆ 
ನ್ಯಾಯಾಲಯದ ಆದೇಶಗಳು ಬಂದಿವೆಯೇ 
ಮತ್ತು ಸರ್ಕಾರದ ಕ್ರಮವೇನು? (ವಿವರ 
ನೀಡುವುದು). 


KN is. ನೀಡಲಾಗುತ್ತಿದೆ. 
ಆಹಾ 


ಆಹಾರ 
ಸರ್ಕಾರಕ್ಕೆ 


ರಾಜ್ಯದ ಅಂಗನವಾಡಿಗಳಲ್ಲಿ ಕಳಪೆ 
ಪದಾರ್ಥಗಳ ಪೂರೈಕೆ ಕುರಿತು 
ನ್ಯಾಯಾಲಯದ ಆದೇಶಗಳು ಬಂದಿರುವುದಿಲ್ಲ. 


`ಸ: ಮಮಣಇ 113 ಐಸಿಡಿ 2022 


(ಆಚಾರ್‌ ಹಾಲಪ್ಪ ಬಸಪ್ಪ) 
ಗಣಿ ಮತ್ತು ಭೂ ವಿಜ್ಞಾನ, ಮಹಿಳಾ ಮತ್ತು 
ಮಕ್ಕಳ ಅಭಿವೃದ್ಧಿ ವಿಕಲಚೇತನರ ಹಾಗೂ 
ಹಿರಿಯ ವಾಗರೀಕರ ಸಬಲೀಕರಣ ಸಚಿವರು. 


